ಕರ್ನಾಟಿಕ ವಿಧಾನ ಪರಿಷತ್ತು 


1 ಸದಸ್ಯರ ಹೆಸರು 


ಶ್ರೀ ಎನ್‌. ಅಪ್ಪಾಜಿಗೌಡ ' 


2. ಚುಕ್ಕೆ ಗುರುತಿಲ್ಲದ ಪ್ರಕ್ನೆ ನಂಖ್ಯೆ : 54 


3. ಉತ್ತರಿಸಬೇಕಾದ ದಿನಾಂಕ 


1-12-2020 


ಉತ್ತರ 


py 


ಮ 
2020-21ನೇ ಸಾಲಿನಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲಾ 
ತಾಲ್ಲೂಕುಗಳಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಇಲಾಖೆ ವತಿಯಿಂದ 
ಮಹಾತ್ಮ ಗಾಂಧಿ ಯ ಗ್ರಾಮೀಣ 
ಉಜ್ಯೋಗ ಖಾತರಿ ಯೋಜನೆಯಡಿ ಕೋವಿಡ್‌- 
19ರ ಹಿನ್ನಲೆಯಲ್ಲಿ ಬಡವರಿಗೆ ಕೂಲಿ ನೀಡುವ 
ಯೋಜನೆಯಡಿಯಲ್ಲಿ ಪಂಚಾಯತಿವಾರು ಕ್ರಿಯಾ 
ಯೋಜನೆಯ ರೂಪಿಸಲಾಗಿದೆಯೇ; ರೀಪಿಸಿದ್ದಲ್ಲಿ, 
ತಾಲ್ಲೂಕುವಾರು ಮತ್ತು ಪಂಚಾಯತಿವಾರು ಎಷ್ಟು 


ಮೊತ್ತದವರೆಗೆ ಕ್ರಿಯಾ ಯೋಜನೆ: ತಯಾರಿಸಿದೆ; |' 


(ವಿವರ ನೀಡುವುದು) 


ಕೋವಿಡ್‌15 ಹಿನ್ನಲೆಯಲ್ಲಿ ಸರ್ಕಾರದ ಸುತ್ಲೋಲೆ ಸಂಖ್ಯೆ 
ಗ್ರಾಅಪ 251 ಉಖಾಯೋ 2018 ದಿನಾಂಕ: 26-03-2020 
ರಂತೆ ಗ್ರಾಮ ಪಂಚಾಯತಿ ಕ್ರಿಯಾಯೋಜನೆಯಲ್ಲಿ 
ಸೇರ್ಪಡೆಗೊಳ್ಳದಿದ್ದರೂ ಅರ್ಹ ಕಾಮಗಾರಿಗಳನ್ನು 
ಪ್ರಾರಂಭಿಸಿ ತದನಂತರ ಘಟನೋತ್ತರ ಮಂಜೂರಾತಿ 
ಪಡೆಯುವಂತೆ ಸೂಚಿಸಲಾಗಿದೆ. ಅದರಂತೆ ಜಿಲ್ಲೆಯ ಎಲ್ಲಾ 
ತಾಲ್ಲೂಕಿನ ಗ್ರಾಮ ಪಂಚಾಯತಿಗಳು ಕ್ರಮವಹಿಸಿದ್ದು, 
ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಿ ಕೂಲಿಕಾರ್ಮಿಕರಿಗೆ 
ಕೆಲಸ ನೀಡಲಾಗಿದೆ. 


ಹಾಗಿದ್ದಲ್ಲಿ. ವಾಗಮಂಗಲ ತಾಲ್ಲೂಕಿನಲ್ಲಿ 
ಈವರೆವಿಗೂ ಈ ಸಂಬಂಧ ಕ್ರಿಯಾ ಯೋಜನೆ 
ಅನುಷ್ಠಾನ ಆಗದೇ ಇರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 4 


ಅನ್ನಯಿಸುವುದಿಲ್ಲ. 


2020-21ನೇ ಸಾಲಿನಲ್ಲಿ ಜಿಲ್ಲಾ ಪಂಚಾಯತ್‌ 
ಇಂಜಿನಿಯರಿ೧್‌ ವಿಭಾಗದಿಂದ ನಾಗಮಂಗಲ 
ತಾಲ್ಲೂಕಿನಲ್ಲಿ ಈವರೆವಿಗೂ ಯಾವ ಯಾವ 
ಚಾಲ್ತಿಯಲಿವೆ; (ವಿವರ ನೀಡುವುದು) 


2002ನೇ ಸಾಲೆನಳ್ಸಿ ಜಲ್ಲಾ ಪಂಚಾಯತ್‌ 
ಇಂಜಿನಿಯರಿಂಗ್‌ ವಿಭಾಗದಿಂದ ನಾಗಮಂಗಲ ತಾಲ್ಲೂಕಿನಲ್ಲಿ 
ಚಾಲ್ತಿಯಲ್ಲಿರುವ ಕಾರ್ಯಕ್ರಮಗಳ ವಿವರಗಳನ್ನು ಅಸುಬಂಧ- 
1 ಎಂದು ಗುರುತಿಸಿ ಲಗತ್ತಿಸಿದೆ. 


ನಾಗಮಂಗಲ ತಾಲ್ಲೂಕಿನ ದೇವಲಾಪುರ | ನಾಗಮಂಗಲ ತಾಲ್ಲೂಕಿನ ದೇವಲಾಪುರ ಹೋಬಳಿ 
ಹೋಬಳಿ ಲಕ್ಕೇಣೌಡನಕೊಪ್ಪಲಿನಿಂದ | ಲಕ್ಲೇಣೌಡನಕೊಪ್ಪಲಿನಿಂದ  ದೊಂದೆಮಾದಹಳ್ಳಿಗೆ ಸಂಪರ್ಕ 
ದೊಂದೆಮಾದಹಳ್ಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ | ಕಲ್ಲಿಸುವ . ರಸ್ತೆಯು ಒಟ್ಟು 701 ಕ8.ಮೀ ಉದ್ದವಿದ್ದು 


ಯಾವ' ಯೋಜನೆಯಲ್ಲಿ . ಮಂಜೂರಾಗಿದೆ; ಸದರಿ 
ಕಾಮಗಾರಿಯನ್ನು ಯಾರು ನಿರ್ವಹಿಸುತ್ತಿದ್ದಾರೆ 
ಮತ್ತು ಯಾವ ಹಂತದಲ್ಲಿದೆ; 


ಪಂರಾ.ಇಂವಿಭಾಗ ವತಿಯಿಂದ  ಆರ್‌.ಐ.ಡಿ.ಎಫ್‌.24 
ಯೋಜನೆಯಡಿ ರೂ.200.00 ಲಕ್ಷಗಳಿಗೆ 066 ಕಮೀ 
ಸರಪಳಿಯಿಂದ 4.46 ಕಿ.ಮೀ ಸರಪಳಿವರೆಗೆ ಒಟ್ಟು 3.80 
ಕ.ಮೀ ಉದ್ದಕ್ಕೆ ರಸ್ತೆಯನ್ನು ಡಾಂಬರೀಕರಣ: ಮಾಡಲು 
ಅನುಮೋದನೆಯಾಗಿರುತ್ತದೆ. ಸದರಿ ಕಾಮಗಾರಿಯನ್ನು 
ಟೆಂಡರ್‌ ಆಧಾರದ ಮೇಲೆ ಶ್ರೀ ಶಂಭು ಕನ್ನ್ಯಟ್ಟಿಕ್ಷನ್‌, ಶ್ರೀ 
ಬಿ.ಆರ್‌. ರಾಮಚಂದ್ರ 1 ನೇ ದರ್ಜೆ ಗುತ್ತಿಗೆದಾರರು, 
ರಿ.ಸಂ:6869/2017-18, ಬೊಮ್ಮನಹಳ್ಳಿ, ಮುದಗಂದೂರು 
ಅಂಚೆ, ದುದ್ದ ಹೋಬಳಿ, ಮಂಡ್ಯ ಜಿಲ್ಲೆ ರವರಿಗೆ 
ವಹಿಸಲಾಗಿದ್ದು, ಪ್ರಸ್ತುತ ಜಲ್ಲಿ ಬಿಚಾವಣೆ ಕೆಲಸ ಮುಗಿದ್ದು 
(ರೇಡ್‌-, ಗ್ರೇಡ್‌-2) ಡಾಂಬರು ಕೆಲಸ ಮಾಡಬೇಕಾಗಿದ್ದು 
ಒಟ್ಟಾರೆ ಇದುವರೆವಿಗೂ ರೂ14950 ಲಕ್ಷಗಳಿಗೆ ವೆಚ್ಚ 
ಭರಿಸಲಾಗಿರುತ್ತದೆ. 


: 


1 


ಉ) | ಇದೇ ಕಾಮಗಾರಿ ಕಾಡಾ ಸಸಾಸಯಾದಲೂ 
ಮಂಜೂರಾಗಿರುವುದು ಸರ್ಕಾರದ ಗಮಸಕ್ಕೆ 
ಬಂದಿದೆಯೆಣ ಒಂದೇ ಕಾಮಗಾರಿಗೆ ಎರಡು 
ಇಲಾಖೆಗಳಿಂದ ಕಾಮಗಾರಿ ವಂಜೂರು 
ಮಾಡಿರುವ ಇಲಾಖಾ ಅಧಿಕಾರಿಗಳು ಮತ್ತು 

| ನಿರ್ವಹಿಸುತ್ತಿರುವ ಗುತ್ತಿಗೆದಾರರ ವಿರುದ್ಧ ಯಾವ 
ಕ್ರಮ ಕೈಗೊಳ್ಳಲಾಗಿದೆ? 


ಇದೇ ರಸ್ತೆಗೆ: “ಕಾಡಾ ಇಲಾಖಾ ವತಿಯಿಂದ ಸರಪಳಿ 4.50 
$ಮೀ ಇಂದ 640 ಕಿ.ಮೀ ಯವರೆಗೆ ರಸ್ತೆಯನ್ನು 
ಅಭಿವೃದ್ಧಿ ಪಡಿಸಲು ಲೆಕ್ಕಶೀರ್ಷಿಕೆ 4705 ರಲ್ಲಿ ರೂ. 52.20 
ಲಕ್ಷಗಳಿಗೆ "ಮಂಜೂರಾಗಿದ್ದು ಪ್ರಸ್ತುತ ಟೆಂಡರ್‌ 
ಕರೆಯಲಾಗಿದ್ದು ಕಾಮಗಾರಿಯನ್ನು  ' ಪ್ರಾರಂಭಿಸ 
ಬೇಕಾಗಿರುತ್ತದೆಂದು ಕಾಡಾ ಇಲಾಖೆಯ. ಇಂಜಿನಿಯರ್‌ ರವರು 
ತಿಳಿಸಿರುತ್ತಾರೆ. - 


 ಸಂಬ್ಯೆ' ಗ್ರಾಅಪ 38(263) ಉಖಾಯೋ 2019 


ಗ್ರಾಮೀಣಾಭಿವೃದ್ಧಿ ಮೃತ್ತುಘ ಘು 


ಗ್ರಾಮಗಾಭಿವ್ಯ ನ ತ್ತ 
ಪಂಚಾಯತ್‌ ರಾಜ್‌ ಸಚಿವರ್ತು 


ಸ 


a 


LAQ-408(548) 


ಅನುಬಂಧ-1 


ಸ ಕಾಮಗಾರಿಗಳ ಅಂದಾಜು ಮೊತ್ತ 
ಕಾರ್ಯಕ್ರಮ/ಯೋಜನೆಯ ಹೆಸರು ವ್‌ 
i ಸಂಖ್ಯೆ (ರೂ.ಲಕ್ಷಗಳಲ್ಲಿ) 
i. 
2702-ಸಣ್ಣ ನೀರಾವರಿ ಕೆರೆಗಳ ನಿರ್ವಹಣೆ!ದುದಸ್ಸಿ EAN 16.50 


ಕ್ರಿಯಾಯೋಜನೆಯನ್ನು ಅನುಮೋದನೆಗಾಗಿ ಮುಖ್ಯ 


ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್‌, 
ಮಂಡ್ಯ ರವರಿಗೆ ಸಲ್ಲಿಸಿದ. 


KEEN 


ಜಿಲ್ಲಾ ಪಂಚಾಯತ್‌ ಅಭಿವೃದ್ಧಿ ಅನುದಾನ 


5 1[3054-ಲಮ್‌ ಸಮ್‌/5054 


|=] 


ರೂ.800.00 ಲಕ್ಷಗಳ 32 ಕಾಮಗಾರಿಗಳಿಗೆ ಬದಲಾವಣೆ 


ಕಾಮಗಾರಿಗಳಾಗಿ ಸರ್ಕಾರದ ಆದೇಶ ಸಂ:ಗ್ರಾ.ಅ.ಪ:279-18/ 


ಆರ್‌.ಆರ್‌ .ಸಿ.2020/ 


1200.00 
ದಿಸಾಂಕ"30-11-2020. ರಂದು ಅನುಮೋದನೆ ಯಾಗಿರುತ್ತದೆ 


ಉಳಿದ ರೂ.400.00 ಲಕ್ಷಗಳ ಕಾಮಗಾರಿಗಳಿಗೆ 


ಅಸುಮೋದನೆ ಯಾಗಿರುವುದಿಲ್ಲ 
ಟೆಂಡರ್‌ ಕರೆಯಬೇಕಾಗಿರುತ್ತದೆ 


4202-01-202-1-05-133-ವಿಶೇಷ ಅಭಿವೃದ್ಧಿ 


ಯೋಜನೆ-ಪದವಿಪೂರ್ವ ಕಾಲೇಜು ಕಟ್ಟಡ ನಿರ್ಮಾಣ 


